ಕರ್ನಾಟಕ ವಿಧಾನ ಪರಿಷತು 


4. 


ನಿರ್ವಹಿಸುತ್ತಿರುವ: ಸಹ ಶಿಕ್ಷಕರಿಗೆ 
ಇದುವರೆವಿಗೂ ಒಂದೂ ಬಡ್ಡಿ ನೀಡದಿರುವುದು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ : 2257 
ಸದಸ್ಯರ ಹೆಸರು :  ಡಾವೈ. ಎ ನಾರಾಯಣಸ್ವಾಮಿ (ಶಿಕ್ಷಕರ ಕ್ಷೇತ್ರ) 
ಉತ್ತರಿಸುವ ದಿನಾಂಕ , :: 21/03/2022. 
ಉತ್ತರಿಸುವ ಸಚಿವರು ' :: ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಾಗೂ ಸಕಾಲ 
ಸಚಿವರು 
kA ಪ್ರಶ್ನ ಉತ್ತರ 
ಸೆಂ |: ky ್‌ 
ಅ).| ಸರ್ಕಾರಿ ಪೌಢಶಾಲೆಗಳಲ್ಲಿ ಕಾರ್ಯ ಸರ್ಕಾರಿ ಪ್ರೌಢಶಾಲಾ ಮುಖ್ಯ ಶಿಕ್ಷಕರ 
ನಿರ್ವಹಿಸುತ್ತಿರುವ ಸಹ ಶಿಕ್ಷಕರಿಗೆ | ತತ್ಸಮಾನ ವೃಂದದ .ಖಾಲಿ ಹುದ್ದೆಗಳಿಗೆ 2019-2020 
% ಮುಖ್ಯೋಪಾಧ್ಯಾಯರಾಗಿ ಬಡ್ತಿ ನೀಡಲು ಹಾಗೂ 2020-207ನೇ ಸಾಲಿನಲ್ಲಿ ಈ ಕೆಳಕಂಡಂತೆ 
ಸರ್ಕಾರಕ್ಕೆ ಇರುವ ತೊಂದರೆಗಳೇನು; ಬೆಂಗಳೂರು ಹಾಗೂ ಮೈಸೂರು ವಿಭಾಗಗಳ ಸರ್ಕಾರಿ 
ಪ್ರೌಢಶಾಲಾ ಸಹ ಶಿಕ್ಷಕರಿಗೆ-ಮುಖ್ಯ ಶಿಕ್ಷಕರು ಹಾಗೂ 
“| ತೆತ್ಸಮಾನ ಬಿ' ವೃಂದದೆ ಹುದ್ದೆಗಳಿಗೆ ಮುಂಬಡ್ತಿ ನೀಡಿ 
ಸ್ಥಳ ನಿಯುಕ್ತಿಗೊಳಿಸಿದ. 
ಅವಧಿ 1 ಬೆಂಗಳೂರು [ಮೈಸೂರು | ಒಟ್ಟು 
ವಿಭಾಗ ವಿಭಾಗ | 
[2018-19 [ ಬಡ್ತಿ ನೀಡಿರುವುದಿಲ್ಲ | 
2019-20 234 347 581 | 
[2020-21 56 70 126 
| ಒಟ್ಟು 290 417 707 
-ಆ) | ಕೆಳೆದ 25 ವರ್ಷಗಳಿಗೂ ಮೇಲ್ಪಟ್ಟು ಕಾರ್ಯ ಜೇಷ್ಠತೆ ಆಧಾರದ ಮೇಲೆ ಸರ್ಕಾರಿ ಪ್ರೌಢಶಾಲಾ 


ಸಹ ಶಿಕ್ಷಕರಿಗೆ ಸರ್ಕಾರಿ ಪ್ರೌಢಶಾಲಾ ಮುಖ್ಯ ಶಿಕ್ಷಕರು 
1 ತೆತ್ಸ್ತಮಾನ ಬಿ ವೃಂದದ ಹುದ್ದೆಗಳಿಗೆ ಮುಂಬಡ್ತಿ 
ನೀಡಲಾಗುತ್ತಿದೆ. 


ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


ಇ) ಬೆಂಗಳೂರು ಮತ್ತು ಮೈಸೂರು ವಿಭಾಗದಲ್ಲಿ! ಪ್ರಸ್ತುತ ಮುಖ್ಯ ಶಿಕ್ಷಕರ ಹುದ್ದೆಗಳಿಗೆ ಬಡ್ತಿ ಮೂಲಕ 
ಹಾಲಿ ಖಾಲಿ ಇರುವ ಮುಖ್ಯೋಪಾಧ್ಯಾಯರ | ತುಂಬಬೇಕಾದ ಹುದ್ದೆಗಳು - 356. 
ಹುದ್ದೆಗಳೆಷ್ಟು; (ವಿವರಗಳನ್ನು ನೀಡುವುದು) 


ಈ | ಮೇಲ್ಕಂಡ ' ವಿಭಾಗಗಳಲ್ಲಿ ಅರ್ಹ | ಪ್ರಸ್ತುತ ಪ್ರೌಢಶಾಲಾ ಶಿಕ್ಷಕರ ಜೇಷ್ಠತಾ ಪಟ್ಟಿಯ 


ಅಭ್ಯರ್ಥಿಗಳಿದ್ದರೂ ಇದುವರವಿಗೂ ಖಾಲಿ ಅಂತಿಮ ಹಂತದ ಪ್ರಕ್ರಿಯೆ ಚಾಲನೆಯಲ್ಲಿದ್ದು, ಸದರಿ 
- [ಹುದ್ದೆಗಳೆಗೆ ಪದೋನ್ನತಿಯನ್ನು . ನೀಡಲು ! ಅಂತಿಮ ಜೇಷ್ಠತಾ ಪಟ್ಟಿ ಪ್ರಕಟವಾದ ನಂತರ 
.| ಸರ್ಕಾರಕ್ಕೆ ಇರುವ' ತೊಂದರೆಗಳೇನು; ಯಾವ | ನಿಯಮಾನುಸಾರ ಬಡ್ತಿ - ನೀಡಲು 
ಕಾಲಮಿತಿಯೊಳಗೆ ಮುಂಬಡ್ತಿ ಪ್ರಕ್ರಿಯೆಯನ್ನು | ಕ್ರಮವಹಿಸಲಾಗುವುದು. 

ಸರ್ಕಾರ  - ಪೂರ್ಣಗೊಳಿಸಲಾಗುವುದು? 
(ಮಾಹಿತಿ ನೀಡುವುದು) _ 


ಬ 


ಸಂಖ್ಯೆ: ಇಪಿ 53 ಎಸ್‌ಓಹೆಚ್‌ 2022 


ಹಾಗೂ ಸಕಾಲ ಸಚಿವರು 


